ಅಮ್ಮನ್‌ ಮದನ್‌ 


ತರಗತಿಂಶಂಲ್ಲ ದೈನಂದಿನ ಜೀವನದ ಅಮುಬಖವಗಳ 
ಸಮಾಜಶಾಸ್ತ್ರೀಯ ಅಧ್ಯಯನವು ವಿದ್ಯಾರ್ಥಿಗಳು ಹೇಗೆ 
ಕಆಅಯುತ್ತಾರೆ ಅಥವಾ ಹೇಗೆ ಕಲಿಯುವುದಿಲ್ಲ ಎಂಬುದರ ಬಗ್ಗೆ 
ನಮ್ಮ ಅರಿವನ್ನು ಹೆಚ್ಚಿಸಿದೆ. ಮಕ್ಕಳು ಯಾಂತ್ರಿಕ ಜೀವಿಗಳಲ್ಲ. ಅವರು 
ಪ ಶಿಕ್ಷಕರು ಮತ್ತು ವಿಷಯಗಳನ್ನು 
ಭಾವನೆಗಳನ್ನು ಮತ್ತು ವಿಚಾರಗಳನ್ನು ಹಲವು ಸಾಮಾಜಕ 
ಒಡನಾಟಗಳ ಮೂಲಕ ರೂಪಿಸಿಕೊಳ್ಳುತ್ತಾರೆ. ಸಮಾಜದಲ್ಲ 
ಮಗುವಿಗೆ ದಕ್ಕುವ ಅಮುಭವಗಳು, ಭೂಗೋಳ ಶಾಸ್ತ್ರವು 
ನೀರಸವಾದ ವಿಷಯವೆಂದೋ, ಇತಿಹಾಸವು ರೋಚಕ- 
ವಾದುದೆಂದೋ ಭಾವಿಸುವಂತೆ ಮಾಡಬಹುದಾಗಿದೆ. ಶಾಲಾ 
ಭಾಷೆಯೇ ತನ್ನ ಮನೆಯ ಆಡುಭಾಷೆಯಾಗಿರುವ ಹಾಗೂ 
ಮನೆಯಲ್ಲ ಇತಿಹಾಸದ ವಿಚಾರಗಳ ಬಧ್ದೆ ಚರ್ಚೆ, ಸಂವಾದಗಳು 
ಕಿವಿಯ ಮೇಲೆ ಚೀಕುತ್ತಿರುವಂತಹ ಮಗುವಿಗೆ ಶಾಲೆಯಲ್ಲೂ ಆ 
ವಿಷಯದ ಬಧ್ಣೆ ಆಸಕ್ತಿ ಹುಟ್ಟುವುದನ್ನು ಕಾಣಬಹುದು. ಅಂತಹ 
ಮಗುವು ಶಿಕ್ಷಕರ ಹಾಗು ತನ್ನ ತರಗತಿಯ ಸಹಪಾಠಿಗಳ ಎದುರು 
ನಿಂತು ಮಾತನಾಡುತ್ತದೆ ಮತ್ತು ಉಳ೪ದವರಿಗೆ ತಿಆದಿರದ 
ವಿಷಯಗಳನ್ನು ಹೇಳ. ಅವರ ಗೌರವಾದರಗಳನ್ನು ಗಳಸಬಹುದು. 
ಆಗ ಆ ಮಗುವಿನ ಆತ್ಮಾಭಿಮಾನ ಹೆಚ್ಚಾಗುತ್ತದೆ. ಅದೇ, ಮನೆಯ 
ಆಡುಭಾಷೆ ಶಾಲೆಯ ಭಾಷೆಯಾಗಿರದ ಗುವ ತರಗತಿಯಲ್ಲ 
ಹೆಣಗುವುದು ಮತ್ತು ಎಡವುವುದು ಸಾಮಾನ್ಯ. ಒ೦ದು ಮಗುವಿಗೆ 
ಆರ್ಯಭಟನ ಬಗ್ದೆ ಮೊದಲೇ ತಿಆದಿರದಿದ್ದರೆ. ಅದು 
ಮೌನವಾಗಿರಬಹುದು ಮತ್ತು ತರಗತಿಯಲ್ಲ ಆರ್ಯಭಟನ ಬಣ್ಣ 
ತಿಆಃದಿರುವ ಉಳದವರ ಸಡಗರ, ಕೋಲಾಹಲಗಳ೦ದ ಅವಮಾನಕ್ಕೆ 
ಗುರಿಯಾದ ಆ ವಿಷಯದ ಭಾವನೆಯನ್ನು ಅನುಭವಿಸಬಹುದು. 


ಇಂತಹ ಮುಖಾಮುಖಗಕಲ್ತ ರೂಪತಳೆಯುವ ಅರ್ಥಗಳು ಮತ್ತು 
ಭಾವನೆಗಳು, ನಿಧಾನವಾಗಿ ಒಂದಕ್ಕೊಂದು ಕೂಡಿಕೊಳ್ಳುತ್ತಾ ಶಾಲೆ 
ಹಾಗು ಶಾಲೆಯ ಜ್ಞಾನಸ೦ಚಯದ ಕಡೆಗೆ ವಿದ್ಯಾರ್ಥಿಗಳ 


ದೃಷ್ಟಿಕೋನವನ್ನು ರೂಪಿಸುತ್ತದೆ. ಮಗುವಿನ ಕಅಕೆಯನ್ನು 


ಪ್ರೋತ್ಸಾಹಿಸಿ ಅದನ್ನು ಸಮೃದ್ಧಗೊಳಆಸುವಂತೆ ತರಗತಿಯಲ್ಲನ 
ಪರಸ್ಪರ ಸಂವಾದಗಳನ್ನು ಮತ್ತು ಅಲ್ಲ ಹೊರಹೊಮ್ಮುವ 
ಅರ್ಥಗಳನ್ನು ಕಟ್ಟಕೊಡುವುದು ಹೇಗೆ ಎನ್ನುವುದೇ ಇಲ್ಲ ಶಿಕ್ಷಕರಿಗೆ 
ಮತ್ತು ಬೋಧಕರಿಗೆ ಇರುವ ಸವಾಲಾಗಿದೆ. ಜೊತೆ-ಜೊತೆಗೆ, 
ಮಗುವು ಕುಬ್ಬಗೊಳ್ಳುವಂತೆ ಆಗುವ, ಅದರ ಕಲಕೆಗೆ 


ಗರಬಡಿಸಬಹುದಾದ ಅರ್ಥಗಳನ್ನು, ಪರಪ್ಪರ ಒಡನಾಟಗಳನ್ನು 


ಕಟ್ಟಕೊಡುವ ಸಾಧ್ಯತೆಯ ಬಧ್ಗೆಯೂ ಅವರು ಎಚ್ಚರಿಕೆಯಿಂದ 
ಇರಬೇಕಾಗುತ್ತದೆ. 


ತರಗತಿ ಹಾಗೂ ವಿದ್ಯಾರ್ಥಿಗಳ ದೈನಂದಿನ ಜೀವನವನ್ನು 
ಅರಿಯಲು ಸಮಾಜಶಾಸ್ತ್ರ ಹಾಗು ಮಾನವಶಾಸ್ತ್ರಗಳು ಪ 
ಸೈದ್ದಾಂತಿಕ ವಿಧಾನಗಳನ್ನು ಅಭವೃದ್ಧಿಗೊಳಸಿವೆ. ಸದ್ಯದ ಜಗತ್ತಿನ 
ಸನ್ನಿವೇಶದಲ್ಲ ಏನಾಣತಿದೆ ಅಥವಾ ಏನಾಗುತ್ತಿಲ್ಲ ಎಂದು 
ಸಂದು ವಿಶಿಷ್ಠ ಪರಿಕಲ್ಪನೆಗಳ ಮೂಲಕ ನೋಡುವ 
ಒಂದು ಬಗೆಯೇ ಸೈದ್ದಾಂತಿಕ ವಿಧಾನವಾಗಿದೆ. ಸೈದ್ದಾಂತಿಕ 


ಕುರಿತ ತಮ್ಮ 


ವಿಧಾನಗಳನ್ನು ಬಳಸಿ. ಈ ಹಿಂದೆ ನಾವು ಗಮನಿಸಿರದ 
ಸಂಗತಿಗಳನ್ನು ನೋಡಬಹುದಾಗಿದೆ. ಈ ಲೇಖನದಲ್ಲ. ಒಂದು 
ಪ್ರಮುಖ ಸೈದ್ದಾಂತಿಕ ವಿಧಾನವನ್ನು ವಿವರಿಸಲಾಗಿದೆ. ನೀಲಗಿರಿ 
ಬೆಟ್ಟಗಳ ಆದಿವಾಸಿ ಮಕ್ಕಳ ನಡುವೆ ಕಾರ್ಯನಿರತವಾಗಿರುವ 


"ಆದಿವಾಸಿ ಮುನ್ನೇಟ್ರ ಸಂಗಮ್‌' (ಎ. ಎಮ್‌.ಎಸ್‌)ನ 
ಕಾರ್ಯವನ್ನು ಇಲ್ಲ ವಿವರಿಸಲಾಗಿದ್ದು. ಇವು ಶಿಕ್ಷಣ ಕ್ಷೇತ್ರದ 
ಸವಾಲುಗಳನ್ನು ಅರಿಯಲು ನಮಗೆ ಹೇಗೆ ನೆರವಾಗುತ್ತದೆ ಎಂದು 
ಚರ್ಚಿಸಲಾಗಿದೆ. 


ಆದಿವಾಸಿ ಮುನ್ನೇಟ್ರ ಸಂಗಮ್‌ 
ಹಿನ್ನೆಲೆ ಹಾಗು ಇತಿಹಾಸ 


ಆದಿವಾಸಿ ಮುನ್ನೇಟ್ರ ಸಂಗಮ್‌ ಕಳೆದ ಹಲವು ದಶಕಗಳಂದ 
ನೀಲಗಿರಿ ಕಾಡುಗಳ ಅಆಸುಪಾಸಿನಲ್ಲ ಬದುಕುತ್ತಿರುವ 
ಆದಿವಾಸಿಗಳೊಡನೆ ಕಾರ್ಯನಿರತವಾಗಿದೆ. ಈ ಕಾಡುಗಕಲ್ಲ ಐದು 
ಬುಡಕೆಟ್ಟುಗಳವೆ: ಪಣಿಂಶರು, ಬೆಟ್ಟಕುರುಂಬರು. 
ಮುಳ್ಳುಕುರುಂಬರು. ಕೆಟ್ಟುನಾಯಕರು ಹಾಗು ಇರುಳರು. ಇವರು 
ಜೀವನೋಪಾಯಕ್ಷಾಗಿ ಈ ಮುನ್ನು ಬೇಟೆಯಾಡಿ, ಆಹಾರ 
ಸಂರ್ರಹಣಿ ಮಾಡುವ, ಬೇಸಾಯ ಮಾಡುವ ಹಾಗು ಈ ಪ್ರದೇಶದ 
ತೋಟಗಳಲ್ಲ ದಡಿಮೆಯಂತಹ ಕಸುಬುಗಳಲ್ಲ ತೊಡಗಿದ್ದರು. 
ಕಾಡುಗಳು ಅವರ ಜೀವನಕ್ಟೆ ಅವಿಭಾಜ್ಯವಾಗಿದ್ದು. ಶೇ 
ಕಾಡುಗಳಂದ ಬದುಕಗಾಗಿ ಅವರು ಭೌತಿಕ ಹಾಗು ಆಧ್ಯಾತ್ಯಿಕ 
ಎರಡೂ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಿದ್ದರು. ಅವರ ಪ್ರದೇಶಕ್ಕೆ 
ತಮಿಳುನಾಡು. ಕೇರಳ ಹಾಗು ಶ್ರೀಲಂಕಾಗಳಂದ ಹೆಚ್ಚು-ಹೆಚ್ಚು 
ಸಂಖ್ಯೇಯಲ್ಲ ಹೊರಗಿನವರು ಬರತೊಡಗಿದ್ದರಿಂದ ಆದಿವಾಸಿಗಳು 
ಹೆಚ್ಚು-ಹೆಚ್ಚಾಗಿ ಕಾಡುಗಳ ದಟ್ಟಭಾಗವನ್ನು ಆಶ್ರಯಿಸು- 
ವಂತಾಯುತು. ಕಾಡುಗಳು ಕ್ಷೀಣಿಸ ುತ್ತಿದ್ದಂತೆಯೇ ಅವರ 
ಜೀವನವೂ ಆಶಾರಹಿತವಾಗತೊಡಗಿತು.. ಸಾಲದೆಂಬಂತೆ, 
ಸರ್ಕಾರವೂ ಕಾಡಿನೊಳಕ್ಕೆ ಅವರ ಪ್ರವೇಶವನ್ನು ಸಂಪೂರ್ಣವಾಗಿ 
ನಿರ್ಬಂಧಿಸಿತು. ಕ್ರಮೇಣ, ಈ ಪ್ರದೇಶದ ಅಆದಿವಾಸಿಗರಲ್ಲ 
ಪೌಷ್ಟಿಕಾಂಶದ ಕೊರತೆ, ಚಿಂತೆ, ಇನ್ನುತೆಗಳು ವ್ಯಾಪಕವಾಗಿ 
ಮನೆಮಾಡಿತು. ಕಳೆದ ಶತಮಾನದ 8೦ರ ದಶಕದಲ್ಲ 
“ಸಮುದಾಯ ಸಂಘಟನೆ. ಪುನರ್ವಸತಿ ಹಾಗು ಅಭವೃದ್ಧಿಗಾಗಿ 


ಕಾರ್ಯ” (ACCORD) ಎಂಐ ಸಂಘಟನೆಯು ಇಲ್ಲ ತನ್ನು 


ಕಾರ್ಯಾರಂಭಸಪಿತು. ಅದೇ ಸಮಯಕ್ಕೆ ಆದಿವಾಸಿ ಮುನ್ನೇಟ್ಟ 


ಸಂಗಮ್‌, ಭೂಮಿಯನ್ನು ಮರಳ ಪಡೆಯಲು, ಕಾಡುಗಳನ್ನು 
ಬಳಸಲು ತಮಗಿರುವ ಹಕ್ಕಿಗಾಗಿ ಧ್ವನಿಯೆತ್ತಲು ಆದಿವಾಸಿಗಳನ್ನು 


ಸಂಘಟಸತೊಡಗಿತು. Po ವರ್ಷಗಳಂದ ಇವು ಆದಿವಾಸಿ 
ಸಂಸ್ಥ್ಕೃತಿಯನ್ನು ಬಲಪಡಿಸಿ ಸಮೃದ್ಧಗೋೊಳಆಸುವ ದಿಕ್ಕಿನಲ್ಲಿ 
ಕಾರ್ಯನಿರ್ವಹಿಸುತ್ತಾ ಬಂದಿದ್ದು. ಕಾಡುವಾಸಿಗಳು ನಗರವಾಸಿಗ- 
ಕೊಂದಿಗೆ ಹಾಗು ಸರ್ಕಾರದೊಂದಿಗೆ ಹೊಂದಾಣಿಕೆಯಿಂದ 
ಬಾಳುವಂತಾಗಲು ಅವರಿಗೆ ಅಗತ್ಯವಿರುವ ಸಹಾಯಹಸ್ತ ಚಾಚಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಘನತೆ ಹಾಗು ಜೀವನೋಪಾಯಗಳಗಾಗಿ ನಡೆಯುತ್ತಿರುವ 
ಆದಿವಾಸಿ ಹೋರಾಟದ ಹೃದಯಭಾಗದಲ್ಲ ಸಂಸ್ಥೃತಿಂರು 
ವಿಚಾರವಿದ್ದು, ಹಾಗಾಗಿ ಈ ಹೋರಾಟದಲ್ಲ ಶಿಕ್ಷಣವು ಒಂದು 
ಮುಖ್ಯ ಕಾಳಜಯಾಗಿದೆ ಎಂದು ಆದಿವಾಸಿ ಮುನ್ನೇಟ್ರ ಸಂಗಮ್‌ 
ಮನಗಂಡಿದೆ. ಆದಿವಾಸಿಗಳು ಬೆಕೆದು ವಯಸ್ಥರಾಗಲು, ಅವರ 
ಜಗತ್ತಿನಲ್ಲ ಪೂರ್ಣಪ್ರಮಾಣದ ಪಾಲುದಾರರಾಗಿ ಬದುಕಲು 
ಕಲಅಯಲು ಅವರಿಗಿದ್ದ ಹಳೆಯ ವಿಧಾನಗಳ ಮೇಲೆ ಒಂದು ಅತಿ 
ವಿಭಿನ್ನ ರೀತಿಯ ಜಗತ್ತು ಆಕ್ರಮಣವೆಸಗಿದೆ. ಇವರಿಗಾಗಿ 
ತಮಿಳುನಾಡು ಸರ್ಕಾರವು ಸ್ಥಾಪಿಸಿರುವ ಶಾಲೆಗಳಲ್ಲ ಆದಿವಾಸಿಗಳ 
ಮಕ್ನಳು ದಿಕ್ಕುಗೆಟ್ಟು. ಒಂಟತನವನ್ನು ಅನುಭವಿಸುತ್ತಿದ್ದರು. ಅವರಲ್ಲಿ 
ಕೆಲವೇ ಕೆಲವರು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿದು 
ಪದವೀಧರರಾಗಿದ್ದಾರೆ ಎಂಬುದರಲ್ಲಿ ಅಚ್ಚರಿಯೇನೂ ಇಲ್ಲ. 


ಆದಿವಾಸಿ ಮುನ್ನೇಟ್ರ ಸಂಗಮ್‌ನ ರಮಾ ಶಾಸ್ತಿ ಹಾಗು ಬ. 
ರಾಮದಾಸ್‌ ಎಂಬ ಇಬ್ಬರು ಶಿಕ್ಷಣ ತಜ್ಞರು ಮೊದಲಗೆ ತಮ್ಮ 
ಮಕ್ಕಳಗಾಗಿ ಮತ್ತು ಬಳಕ ಸಂಗಮ್‌ನ ಕಾರ್ಯಕರ್ತರ 
ಮಕ್ಷಳಗಾಗಿ, ಒಂದು ಪರಾಣಯ ಶಾಲೆಯನ್ನು ತೆರೆದರು. ಈಗ ಆ 
ಶಾಲೆಯ ಚುಕ್ಸಾಣಿಯನ್ನು ಆದಿವಾಸಿ ಮುನ್ನೇಟ್ರ ಸಂಗಮ್‌ 
ವಹಿಸಿದ್ದು, ಅದು ಆದಿವಾಸಿಗಳಗೆ ಶಕ್ತಿ ಹಾಗು ಗೌರವಗಳನ್ನು 
ನೀಡುವ ಶಾಲಾ ಕಅಕೆಗೆ ಮಾದರಿಯಾಗುವಂತೆ ಈ ಶಾಲೆಯನ್ನು 
ಪೋಷಿಸುತ್ತದೆ. ಈ ಶಾಲೆಯು ಈಗ ಶಿಕ್ಷಕರಿಗೆ ತರಬೇತಿ 
ನೀಡುತ್ತಿರುವುದಲ್ಲದೆ. ಅಸ್ತಿತ್ಯದಲ್ಲರುವ ಸರ್ಕಾರಿ ಮತ್ತು ಖಾಸಗಿ 
ಶಾಲೆಗಳಲ್ಲ ಆದಿವಾಸಿ ಮಕ್ಕಳ ವಿಷಯವಾಗಿ ನೆರವಾಗುತ್ತಿದ್ದು. 
ಆದಿವಾಸಿ ಮುನ್ನೇಟ್ರ ಸಂಗಮ್‌ನ ಪರಿಶ್ರಮಗಳ ಕೇಂದ್ರಜಂದುವಾಗಿ 
ರೂಪುಗೊಂಡಿದೆ. 


ಸಾಂಕೇತಿಕ ಒಡನಾಟವಾದ 


"ಸಾಂಕೇತಿಕ ಒಡನಾಟವಾದ'ವು (Symbolic interactionism) 
ವರಾನವರೆಲ್ಲರೂ, ಬೆಳೆದು ವಿಕಾಸ ಹೊಂದುವುದು 
ಜಗತ್ತಿನೊಂದಿಗಿನ ತಮ್ಮ ಪರಸ್ಪರ ಒಡನಾಟದ ಮೂಲಕ ಎನ್ನುತ್ತದೆ. 
ನಮ್ಮ ತಾಯು-ತಂದೆಯರು. ಗೆಳೆಯರು, ಮತ್ತು ಇತರರ ಜೊತೆಗಿನ 
ಒಡನಾಟದಿಂದ ನಾವು ನಿಧಾನವಾಗಿ ಒಂದು 'ಪ್ರ' ಪಜ್ಞೆ ಅಥವಾ 
ಸ್ವಂತಿಕೆಯನ್ನು ರೂಪಿಸಿಕೊಳ್ಳುತ್ತೇವೆ. ನಮ್ಮೊಳಗೆ ಏನಾಗುತ್ತಿದೆ 
ಎನ್ನುವ ಬಣ್ಣೆ ಗಮನವಹಿಸುತ್ತಾ. ಆ ಕುರಿತು ಜಾಗರೂಕರಾಗುತ್ತೇವೆ. 
ಈೇ ಅರಿವು ಹುಟ್ಟನೊಂದಿಗೆ ಪೂರ್ಣರೂಪದಲ್ತ್ಲ ಬರುವುದೂ ಇಲ್ಲ. 
ತನ್ನಷ್ಟಕ್ಕೆ ಬೆಕೆಯುವುದೂ ಇಲ್ಲ. ಬದಲಗೆ, ಅದು ಬದಲಾಗುತ್ತಾ. 
ಸಾಮಾಜಕ ಒಡನಾಟಗಳ ಮೂಲಕ ರೂಪುಗೊಳ್ಳುತ್ತದೆ. ನಮ್ಯ 
ತಾಯು-ತಂದೆಯರ, ನೆರೆಹೊರೆಯವರ, ಗೆಕೆಯ-ಗೆಕತಿಯರ, 
ಶಿಕ್ಷಕರ ಮತ್ತು ಇತರರ ಜೊತೆಗೆ ಗೌರವಯುತವಾಗಿ ಒಡನಾಡುತ್ತಾ 
ಆ ಮೂಲಕ ಈ ಜಗತ್ತಿನಲ್ಲ ನಮ್ಮ ಸ್ಥಾನವನ್ನು ತಿಆಯಲು 
ತೊಡಗುತ್ತೇವೆ. ಈ ಅರಿವು ಸಾವಕಾಶವಾಗಿ ಅರಳುತ್ತದೆ. 
ಕುಟು೦ಬಪೊಂದರಲ್ಲ ಬೆಳೆಯುವ ಮಗುವು ನಿಧಾನವಾಗಿ ತನ್ನನ್ನು 
ತಾನೇ ಒಂದು 'ಹುಡುಗಿ' ಎಂದು ಕಾಣಲು ಪ್ರಾರಂಭಸುತ್ತದೆ. 
ತಾಯುತಂದೆಯರು ಪ್ವಂತಿಕೆಯತ್ತ ಹೇಗೆ ನೋಡುತ್ತಾರೆ ಮತ್ತು 
ನಾಮಕರಣ ಮಾಡುತ್ತಾರೆ. ತನ್ನೊಡನೆ ಆಡಲು ಬರುವವರು 
ಬೊಂಬೆಗಳನ್ನು ಹಿಡಿದು ಬರುತ್ತಾರೆಂಯೇ ಹೊರತು, 
ಬಂದೂಕುಗಳನ್ನಲ್ಲ ಎಂಬುದರಿಂದ ಇದು ಹೊರಹೊಮ್ಮುತ್ತದೆ. 
ನಿಧಾನವಾಗಿ, ತಾನೊಬ್ಬಳು "ಹುಡುಗಿ' ಎಂಐ ಸ್ವಪಜ್ಞೆಯು 
ಹೊರಹೊಮ್ಮುತ್ತದೆ. ಸ್ವಂತಿಕೆಯ ಈ ವ್ಯಾಖ್ಯಾನವು ಮುಂದೆ 
ಮಗುವಿನ ಇತರ ಒಡನಾಟಗಳನ್ನು, ವಾವು ಇತರರೊಂದಿಗೆ ಹೇಗೆ 
ವರ್ತಿಸಬೇಕು ಅಥವಾ ವರ್ತಿಸಬಾರದು ಎಂಬ ಆಯ್ಕೆಗಳನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಜುಲೈ 2021 


ರೂಪಿಸುತ್ತದೆ. ನಮ್ಮ ಪ್ವಂತಿಕೆ ಹಾಗು ಗುರುತುಗಳು ಸ್ಥಿರವಲ್ಲ: ಅವು 
ಸಾಮಾಜಕ ಒಡನಾಟಗಳ ಮೂಲಕ ಹೊರಹೊಮ್ಮುತ್ತವೆ. 


ವಿಶೇಷವಾಗಿ, ಸ್ವಂತಿಕೆಯು ಸನ್ನಿವೇಶಗಳಗೆ ನಾವು ನೀಡುವ 
ಅರ್ಥಗಳ ಮೂಲಕ ಹೊರಹೊಮ್ಮುತ್ತದೆ. ಉದಾಹರಣೆಗೆ, 
ಶಿಕ್ಷಕರೊಂದಿಗೆ ವಿದ್ಯಾರ್ಥಿಯ ಸಂಬಂಧವನ್ನೇ ತೆಗೆದುಕೊಳ್ಳೋಣ. 
ವಿದ್ಯಾರ್ಥಿಗಳಾಗಿ ವಾವು ಶಿಕ್ಷಕರು ನಮ್ಮನ್ನು ಹೇಗೆ ನೋಡುತ್ತಾರೆ 


ಎಂಬುದನ್ನು ಇಡಿಯಾಗಿ ಅರಿಯಲಾಗುವುದಿಲ್ಲ. ನಾವು ಅವರನ್ನು 
ಕೆಲವು ಸಂಕೇತಗಳ ಮೂಲಕ ಮಾತ್ರ ನೋಡುತ್ತೇವೆ. ಅಷ್ಟೇ. 
ಒಂದು ಆದಿವಾಸಿ ಮಗುವು ತಾನು ಅರ್ಥಮಾಡಿಕೊಳ್ಳಬಲ್ಲ ಕೆಲವು 
ಪರಿಚಿತ ಸಂಕೇತಗಳ ಮೂಲಕ ವಯಸ್ಸರು ತನ್ನೆಡೆಗೆ 'ವಾತ್ವಲ್ಯ'ದ 
ಮೋಟ ಜೀರುವುದನ್ನು ತಿಜಃಯಬಹುದು. ಈ ವಾತ್ಸಲ್ಯದ 
ಸಂಕೇತಗಕಲ್ಪ ಕೆಲವು ಪದಗಳು, ಹಾವ-ಭಾವಗಳು. ಪರ್ಶ ಮತ್ತು 
ಬೇರಾವುದನ್ನಾದರೂ ಬಕಸಬಹುದು. ಬುಡಕಟ್ಟು ಜನಾಂಗದವರ 
ನಿಂಯುಂತ್ರಣದಲ್ಲ ಇರದೆ ಇತರ ಜಾತಿಗಳ ಸಮಾಜದ 
ನಿಯಂತ್ರಣದಲ್ಲ ಇರುವ ಶಾಲೆಯಲ್ಲ ವಿದ್ಯಾಥ್ಥಿಯು ಈ 
ಸಂಕೇತಗಳ ಅಭಾವವನ್ನು ಕಾಣಬಹುದು. ತನ್ನನ್ನು ಶಾಲೆಯಲ್ಲ 
'ಪ್ರೀತ್ಯಾದರಗಳ೦ಂದ ಮೆಚ್ಚಿಕೊಳ್ಳು'ವುದಿಲ್ಲ ಎ೦ಬ ನಿರ್ಧಾರಕ್ಷೆ ಆ 
ಮಗುವು ಬರಬಹುದು. ಅಂತಹ ಮಗುವು ಶಾಲೆಗೆ ಹೋಗಲು 
ಹಿಂದೇಟು ಹಾಕಬಹುದು ಅಥವಾ ಶಾಲೆಯಲ್ಪರುವಾಗ ತನ್ನು ಪಾಡಿಗೆ 
ತಾನು ಇರಬಹುದು. ಈ ಪ್ರಕ್ರಿಯೆಯನ್ನು, ಸಿ. ಎಚ್‌. ಕೂಲೀ 
ಅವರು, "ದರ್ಶಿಸುವ ಕನ್ನಡಿಂಯಖು ಮೂಲಕ ಪ್ರಜ್ಞೆಂಯ 
ನಿರ್ಮಾಣವನ್ನು ರೂಪಿಸಿಕೊಳ್ಳುವ ಬಗೆ” ಎಂದು ಬಣ್ಣಿಸುತ್ತಾರೆ. 
ಇತರರು ನಮ್ಮನ್ನು ಹೇಗೆ ನೋಡುತ್ತಾರೆ ಎ೦ಬ ಕಲ್ಪನೆಯ ಮೇರೆಗೆ 
ನಾವು ನಮ್ಮ ಪ್ರತಿಕ್ರಿಯೆಗಳನ್ನು ರೂಢಿಸಿಕೊಳ್ಳುತ್ತೇವೆ. ನಮ್ಮ 
ರಹಿಕೆಗಳು ಸಂಕೇತಗಳನ್ನು ಅವಲಂಬಸಿದ್ದು, ಈ ಸಂಕೇತಗಳನ್ನು 
ಕುರಿತು ನಡೆಯುವ ಪರ್ಯಾಲೋಚನೆಗಳ ಮೂಲಕ ನಾವು ನಮ್ಮ 
ಭಾವನೆಗಳನ್ನು ಬೆಳೆಸಿಕೊಳ್ಳುವುದು ಮತ್ತು ನಮ್ಮ ಭವಿಷ್ಯದ 
ವತ್ತನೆಂಖುನ್ನು ಆರಿಸಿಕೊಳ್ಳುವುದನ್ನು ಮಾಡುತ್ತೇವೆ. 
ಸಂಕೇತಗಳೊಂದಿಗಿನ ಇಂತಹ ಒಡನಾಟಗಳ ಮೂಲಕ ನಮ್ಮ 
'ಪ್ವ'ಪಜ್ಞೆ ಮತ್ತು ಅಸ್ಕಿತೆಯನ್ನು. ನಮ್ಮತನವನ್ನು ರೂಪಿಸಿ- 
ಕೊಳ್ಳುವುದನ್ನು ಎತ್ತಿತೋರುವ ಸೈದ್ಧಾಂತಿಕ ವಿಧಾನವನ್ನು 
"ಸಾಂಕೇತಿಕ ಒಡನಾಟವಾದ' ಎನ್ನುತ್ತೇವೆ. 


ಸಾಂಕೇತಿಕ ಒಡನಾಟವಾದದ ಪ್ರತಿಪಾದಕರ ಪ್ರಕಾರ ಒಳ್ಳೆಯ 
ಶಿಕ್ಷಕನಾಗಲು ಬೇಕಿರುವ, ಕಲಕೆಯ ಒಂದು ಮುಖ್ಯ 
ಲಕ್ಷಣವೆಂದರೆ, ವಿದ್ಯಾರ್ಥಿಗಳಗೆ ಪರಿಚಯವಿರುವ ರೀತಿಯಲ್ಲ 
ಮತ್ತು ಅವರು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವಂತಹ 
ಸಂಕೇತಗಳನ್ನು ಬಳಸಲು ಕಲಅಂುವುದೇ ಆಗಿದೆ. 
ಉದಾಹರಣೆಗೆ, ನನ್ನು ವಿದ್ಯಾರ್ಥಿಗಳಗೆ ಆ ದಿನದ ತರಗತಿ 
ಹಾಗು ವಿಷಯಗಳು ಇತರ ಎಲ್ಲದರ ದ್ರಹಿಕೆಗೆ 
ಅತ್ಯಗತ್ಯವೆಂದು ನಾನು ತಿಆಸಖಬೇಕೆಂದರೆ, ಅದಕಾಗಿ ಸೂಕ್ತ 
ಸಂಕೇತಗಳನ್ನು. ಅಂದರೆ ಹಾವಭಾವಗಳು, ಧನಿಯ ಏರಿಅತ, 
ಪದಗಳು, ಕಪ್ಪುಹಲಗೆಂಶು ಬಳಕೆ ಇತ್ಯಾದಿಂಯನ್ನು 


ಎ 
ಕಂಡುಕೊಳ್ಳುವ ಅಗತ್ಯವಿದೆ. ಜೊತೆಗೆ, ಇವೆಲ್ಲವನ್ನೂ 


ವಿದ್ಯಾರ್ಥಿಗಳಗೆ ಅರ್ಥವಾಗುವ ರೀತಿಯಲ್ಲ ಮ 
ಸೇರಿದೆ. ಇದಕಾಗಿ, ವಾನು ಕೂಡ, ಓರ್ವ ಶಿಕ್ಷಕನಾಗಿ, ಅವರ 
ಸಂಕೇತಗಳನ್ನು ಅರಿತಿರಬೇಕಾಗುತ್ತದೆ. ನಾನು ವಿಷಯವನ್ನು 
ವಿವರಿಸುವ ರೀತಿಗೆ ವಿದ್ಯಾರ್ಥಿಗಳು ಸ್ಪಂದಿಸದೇ 
ಹೋಗಬಹುದು: ಆಗ ಅವರ ಗಮನ ನನ್ನ ಕಡೆಗೆ ಇರುವುದಿಲ್ಲ. 


ಆಗ ನಾನು ವಿದ್ಯಾರ್ಥಿಗಳನ್ನು ಮಂದ ಬುದ್ಧಿಯವರೆಂದೂ 


ಮತ್ತು ಬುದ್ದಿಹೀನರೆಂದೂ ಜರಿಯಬಹುದು, ಆದರೆ, 
ನಿಜವಾಗಿಯೂ, ಇಲ್ಲ ಸೋಲಗೆ ಕಾರಣ ನಾನು ಬಳಸಿದ 
ಸಂಕೇತಗಳಲ್ತ ವೈಫಲ್ಯವಿತ್ತು ಎನ್ನುವುದಾಗಿದೆ. 


ವಿದ್ಯಾರ್ಥಿಗಳು ಯಾವ ಸಂಕೇತಗಳನ್ನು ಅರ್ಥಮಾಡಿ- 
ಕೊಳ್ಳುತ್ತಾರೆ ಎಂಬುದನ್ನು ಗುರುತಿಸಲು ಆರಂಭಸಿ, ಅವುಗಳಲ್ಲ 
ಅತಿ ಪರಿಣಾಮಕಾರಿ ಸಂಕೇತಗಳನ್ನು ಆರಿಸಿಕೊಂಡು 
ಬಳಸುವುದರಲ್ಲ ಚೆನ್ನಾಗಿ ಪಾಠ ಮಾಡುವುದನ್ನು 
ಕಲಅಯುವುದರ ಬಹುಪಾಲು ಅಡಗಿದೆ. ವಿದ್ಯಾರ್ಥಿಗಳು ನನ್ನ 
ತರಗತಿಯಲ್ಲ ಆಸಕ್ತ ತೋರಿ ಪಂದಿಸಲು ತೊಡಗಿದಾಗ 
(ಅಥವಾ ಯಾವ ಸಂಕೇತಗಳು ಆಸಕ್ತಿಯನ್ನು ಪ್ರತಿನಿಧಿಸುತ್ತವೆ 
ಎಂದು ನಾನು ಗುರುತಿಸಿದಾಗ) ಅದು ನನ್ನ ಸ್ವಂತಿಕೆಯನ್ನು 
ರೂಪಿಸುತ್ತದೆ. ಆಗ ನಾನು ಹೆಮ್ಮೆಯುಂದ ನನ್ನನ್ನು ಓರ್ವ ದಕ್ಷ 
ಶಿಕ್ಷಕನಾಗಿ ನೋಡಲು ತೊಡಗುತ್ತೇನೆ. ನಾವು ಸದಾ 
ಸಂಕೇತಗಳ ಮೂಲಕ ಒಡನಾಡುತ್ತಿದ್ದು, ಈ ಪ್ರಕ್ರಿಯೆಯ 
ಅಧ್ಯಯನವು ಕಲಕೆ ಮತ್ತು ಬೋಧನೆಗಳ ವಿಚಾರವಾಗಿ 
ಮಹತ್ವದ ಒಳನೋಟಗಳನ್ನು ನೀಡುತ್ತದೆ. 


ಸಾಂಕೇತಿಕ ಒಡನಾಟಗಳಲ್ಲ ಸ್ಲಾಯತ್ತತೆ 


ಅಸ್ಕಿತೆಯು ಸಾಮಾಜಕ ಒಡನಾಟಗಳ೦ದ ರೂಪುಗೊಳ್ಳುತ್ತದೆ- 
ಯಾದರೂ, ಅದು ಯಾಂತ್ರಿಕವಾಗಿ ರೂಪುಗೊಳ್ಳುವುದಿಲ್ಲ. ಇತರರು 
ನಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದನ್ನು ನಾವು ಎಲ್ಲಾ 
ಸಮಯದಲ್ಲೂ ಒಪ್ಪಿಕೊಳ್ಳುವುದಿಲ್ಲ. ಪ್ರಭಾವಿ ಜಾತಿಯ ಶಿಕ್ಷಕನೊಬ್ಬ 
ಆದಿವಾಸಿ ಮಗುವನ್ನು ತಿರಸ್ನಾರದಿಂದಲೂ. ಪ್ರಯೋಜನಕ್ಕೆ ಬಾರದ 
ವಿದ್ಯಾರ್ಥಿಯೆಂದೂ ಕಂಡು. ಮಗು ಶಾಲೆಗೆ ಸೇರದೆ ಇರಬೇಕಿತ್ತು 
ಎಂಬ ಭಾವವನ್ನು ವ್ಯಕ್ತಪಡಿಸುವಂತೆ ತೋರಿದರೆ, ಆ ಭಾವದ 
ಹಿಂದಿನ ಅರ್ಥಗಳನ್ನು ಮಗು ಗ್ರಹಿಸುವ ಸಾಧ್ಯತೆ ಇರುತ್ತದೆ. ಆಗ. ಆ 
ಮಗುವು ಈ ಅರ್ಥಗಳನ್ನು ತಾನು ಹೇಗೆ ಭಾವಿಸಬೇಕು 
ಎಂಬುದನ್ನು ತಿಃಯಲು ಪ್ರಯತ್ನಿಸುತ್ತದೆ. ಮಗುವು ತನ್ನ ಬಣ್ಣೆಯೇ 
ಈ ರೀತಿ ಯೋಚಸತೊಡಗಬಹುದು: "ನಾನೊಬ್ಬ ಅಯೋಗ್ಯ, ತಪ್ಪು 
ಜಾಗಕ್ಕೆ ಬಂದಿದ್ದೇನೆ” ಇತ್ಯಾದಿ; ಅಥವಾ. "ನಾನೂ ಇತರರಂತೆಯೇ 
ಆಗಬೇಕು. ಶಿಕ್ಷಕರ ಮೆಚ್ಚುಗೆ ಗಳಸಲು ಪ್ರಯತ್ನಿಸಬೇಕು” ಎಂಬ 
ಬೇರೆಯೇ ಒಂದು ವ್ಯಾಖ್ಯಾನವನ್ನು ಕಟ್ಟಿಕೊಳ್ಳಬಹುದು. ಅಥವಾ, 
"ನನಗಿಲ್ಲ ಅನ್ಯಾಯವಾಗುತ್ತಿದೆ; ಬೆಳೆಯಲು ಬೇಕಿರುವ 
ಅವಕಾಶವನ್ನು ಶಿಕ್ಷಕರು ಅಲ್ಲಗಳೆಯುತ್ತಿದ್ದಾರೆ” ಎಂಬ ಇನ್ನೊಂದು 
ಬಗೆಯ ವ್ಯಾಖ್ಯಾನದ ರೂಪ ತಳೆಯಬಹುದು. 


ನಮ್ಮನ್ನು ಉಳದವರು ಹೇಗೆ ಕಾಣುತ್ತಾರೆ ಎಂಬುದನ್ನು ಕಂಡ ಬಳಕ 
ನಮ್ಮಲ್ಲೇ ಹಲವು ಆಂತರಿಕ ಸಂಭಾಷಣಿಗಳು ನಡೆಯುತ್ತವೆ 
ಎನ್ನುತ್ತಾರೆ ಸಾಂಕೇತಿಕ ಒಡನಾಟವಾದದ ಪ್ರತಿಪಾದಕರು. ನಾವು 
ವಿಜನ್ನ ಪ್ರತಿಕ್ರಿಯೆಗಳನ್ನು ಗುರುತಿಸುಮುದಾಗಲೀ, 
ಸೃಷ್ಟಿಸುವುದಾಗಆೀ. ಹಾಗು ಅವುಗಳ ನಡುವೆ ಆಯ್ಲೆ 
ಮಾಡುವುದಾಗಲೀ ಈ ಆಂತರಿಕ ಸಂಭಾಷಣಿಗಳಲ್ಲೇ. ಸಾಂಕೇತಿಕ 
ಒಡನಾಟವಾದವು ನಾವು ಈ ಆಂತರಿಕ ಸಂಭಾಷಣಿಗಳಗೆ ಹಾಗು 
ಅವು ತೆರೆದುಕೊಳ್ಳುವ ರೀತಿಗೆ ಗಮನ ನೀಡುವಂತೆ ನಮ್ಮನ್ನು 
ಪ್ರಚೋದಿಸುತ್ತದೆ. ಮೊದಮೊದಲು. ಅದು ಕೇವಲ ನಮ್ಮ ಆಂತರಿಕ 
ಜೀವನದೆಡೆಗೆ ನೋಟ ಚಜೀರುವಂತೆ ಇದ್ದರೂ. ಇಂದು ನಮ್ಮ 
ಆಂತರಿಕ ಜೀವನವು, ಸಾಮಾಜಕ ಬದುಕಿನ ಅಗಾದ 
ಸಮಸ್ಯ್ಕೆಗಳಗೂ., ಹೋರಾಟಗಳಗೂ ಬೆಸೆದು- 
ಕೊಂಡಿರುವುದನ್ನು ತೋರಿಸಲು [od ದೃಷ್ಟಿಕೋನವನ್ನು 


ಅಳವಡಿಸಿಕೊಳ್ಳಲಾಗಿದೆ. ನಮ್ಮ ಆಂತರಿಕ ಸಂಭಾಷಣೆಗಳು 
ನಮ್ಮನ್ನು ನಾವೇ ಒಂದು ಮೂಕ ಹೆಂಗಸು ಅಥವಾ &ಿರ್ವ 
ಆದಿವಾಸಿಯ ಪಡಿಯಚ್ಚನಂತೆ ನೋಡುವುದನ್ನು ಪ್ರಶ್ನಿಸಲು 
ನಮ್ಮನ್ನು ಪ್ರಚೋದಿಸುತ್ತವೆ. 


ದಿಟ್ಟ ಅಸ್ಕಿತೆಯ ನಿರ್ಮಾಣ 


ವಿದ್ಯೋದಯ ಶಾಲೆ 

ಹೊರಗಿನ ಸಮಾಜದ ಸಂಘರ್ಷಗಳು ತರಗತಿಗಳಲ್ಲ ಮತ್ತು ನಮ್ಮ 
ಆಂತರಿಕ ಸಂಭಾಷಣಿಗಳಲ್ಲ ಹೇಗೆ ಪ್ರತಿಧ್ಧನಿಸುತ್ತವೆ ಎಂಬುದನ್ನು 
ಶಾಲಾ ಶಿಕ್ಷಣದಲ್ಲ ನಿರತವಾಗಿರುವ ಆದಿವಾಸಿ ಮುನ್ನೇಟ್ರ 
ಸಂಗಮ್‌ನ ಅನುಭವವು ತೋರಿಸುತ್ತದೆ. ಆದಿವಾಸಿ ಮುನ್ನೇಟ್ರ 
ಸಂಗಮ್‌ನ ವಾದವು ಆದಿವಾಸಿಗಳು ಸಭ್ಯ ಮತ್ತು ಉತ್ತಮ 
ಜನರಾಗಿದ್ದಾರೆ ಎಂಬುದಾಗಿತ್ತು. ಅವರನ್ನು ಶೋಷಿಸಿ. ಅವರ 
ಸಂಪತ್ತನ್ನು ದೋಚಿದ ಶಕ್ತಿಶಾಅ ವರ್ಗಗಳಂದ ಅವರು ಅನ್ಯಾಯಕ್ಕೆ 
ಒಳಗಾಗಿದ್ದಾರೆ. ಹಲವು ಪ್ರದೇಶಗಳಲ್ಲ ಅವರು ಆದಿವಾಸಿ 
ತಂಡಗಳನ್ನು ರಚಿಸಿಕೊಂಡು ತಮ್ಮ ಸಮಸ್ಯೆಗಳ ಬಗ್ದೆ ಚರ್ಚಿಸಲು 
ಮತ್ತು ತಮಗೆ ಸಲ್ಲಬೇಕಿರುವ ನ್ಯಾಯಕ್ಕಾಗಿ ಹೋರಾಡಲು 
ಶ್ರಮಿಸುತ್ತಿದ್ದಾರೆ. ಆದಿವಾಸಿ ಮುನ್ನೇಟ್ರ ಸಂಗಮ್‌ ಆದಿವಾಸಿ 
ಸ್ಥಾಭಿಮಾನದ ಪುನರ್‌ನಿರ್ಮಾಣಕ್ಷಾಗಿ ಮತ್ತು ಆದಿವಾಸಿಗಳು ತಮ್ಮ 
ಪರಿಸ್ಥಿತಿಗಳನ್ನು ಸುಧಾರಿಸಿಕೊಳ್ಳುವ ದಿಸೆಯಲ್ಲಿ ಅವರನ್ನು 
ಕ್ರಿಯಾಶೀಲರನ್ನಾಗಿ ಮಾಡಲು ಶ್ರಮಿಸಿದೆ. 


ಈ ಪ್ರಕ್ರಿಯೆಯು, "ವಿದ್ಯೋದಯ ಶಾಲೆ" ಎಂದು ಕರೆಯಲ್ಲಡುವ 
ಸಂಗಮ್‌ನ ಶಾಲೆಯ ಸ್ಥಾಪನೆಗೆ ಕಾರಣವಾದಂತೆಯೇ ಸ್ಥಳೀಯ 
ಶಾಲೆಗಳ ವ್ಯವಹಾರಗಳಲ್ಲ ಹಾಗು ಶಿಕ್ಷಣ ನಿರ್ವಹಣೆಯ 
ವಿಚಾರದಲ್ಲ ಆದಿವಾಸಿ ಮುನ್ನೇಟ್ರ ಸಂಗಮ್‌ ಎಲ್ಲ ರೀತಿಯಲ್ಲ 
ತೊಡಗಿಸಿಕೊಳ್ಳಲು ಕಾರಣವಾಯುತು. ನೀಲಗಿರಿ ಬೆಟ್ಟಗಳ ಆದಿವಾಸಿ 
ವಿದ್ಯಾರ್ಥಿಗಳ ಆಂತರಿಕ ಸಂಭಾಷಣಿಗಳಗೆ ಇದರಿಂದ ಒಂದು 
ಶಕ್ತಿಶಾಅ ನಿರೂಪಣಿಯು ಸೇರ್ಪಡೆಯಾಲಯುತು. ಇದು ಅವರಿಗೆ 
ಇತರ ಪ್ರಭಾವಿ ಸಮುದಾಯಗಳ ಶಿಕ್ಷಕರು ತಮ್ಮನ್ನು ಕಾಣುವ 
ರೀತಿಯನ್ನು ನಿಭಾಲುಸುವ ವಿಧಾನವನ್ನು ನೀಡಿತು. 


ಅಸ್ಕಿತೆಯ ಪುನರ್‌ನಿರ್ಮಾಣ 


ಆದಿವಾಸಿ ಅಸ್ಕಿತೆಯ ಪುನರ್‌ ನಿರ್ಮಾಣಕ್ಷಾಗಿ ವಿದ್ಯೋದಯ 
ಶಾಲೆಯು ಪ್ರಜ್ಞಾಪೂರ್ವಕವಾಗಿ ತನ್ನನ್ನು ತಾನು ಆದಿವಾಸಿ ಶಿಕ್ಷಕರ 
ಸುತ್ತಲೂ ಕಟ್ಟಕೊಂಡಿತು. ಹಾಗೆಂದ ಮಾತ್ರಕ್ಕೆ ಇತರ ಶಿಕ್ಷಕರು ಅಲ್ಪ 
ಪಾಠ ಮಾಡುತ್ತಿರಲಅಲ್ಲ ಎಂದೇನೂ ಅಲ್ಲ. ಮೊದಮೊದಲು. 
ವಿದ್ಯೋದಯ ಶಾಲೆಯಲ್ಲ ಶಿಕ್ಷಕರಾಗಿ ಸೇರಲು ಆದಿವಾಸಿ 
ಪದವೀಧರರ ಕೊರತೆಯುತ್ತು. ಆದ್ದರಿಂದ ಶಾಲೆಯು ತನ್ನ ಶಿಕ್ಷಕರಿಗೆ 
ತರಬೇತಿ ನೀಡುವ ತನ್ನದೇ ಆದ ಒಂದು ಪ್ರಕ್ರಿಯೆಯನ್ನು 
ರೂಪಿಸಿಕೊಂಡಿತು. ಶಿಕ್ಷಕರು ಶಾಲಾ ಪಠ್ಯಪುಸ್ತಕಗಳ 
ಅಧ್ಯೇಯನದಲ್ಲ ತೊಡಗಿ ಕರಗತ ಮಾಡಿಕೊಂಡರು. ಬೋಧನಾ 
ವಿಧಾನದ ಕಲೆ ಮತ್ತು ಶಿಕ್ಷಣಶಾಸ್ತ್ರದ ಬಗ್ಗೆ ಅರಿತುಕೊಂಡರು. 
ಆದಿವಾಸಿ ಜನಾಂಗದ ನಾಂಶುಕರು ಹಾಗು ಹಿರಿಯರು 
ಶಿಕ್ಷಕರೊಂದಿಗೆ ತಮ್ಮ ಹೋರಾಟದ ಬಣ್ಣೆ ಹಾಗು ಅದರಲ್ಲ ಶಿಕ್ಷಣದ 
ಪಾತ್ರವೇನು ಎಂಬುದನ್ನು ತಿಅಸಿಕೊಟ್ಟರು. ಶಾಲೆಗಳ ಮೂಲಕ 
ಆದಿವಾಸಿ ಸಮುದಾಯದ ಮಕ್ಕಳನ್ನು ಬೇರೊಂದು ಸಂಸ್ಕೃತಿಯು 
ನುಂಗಿಹಾಕಬಹುದಾದ ಅಪಾಯವನ್ನು ಶಿಕ್ಷಕರಿಗೆ ಮನದಟ್ಟು 
ಮಾಡಿಸಲಾಯುತು. ಸಾಂಪ್ರದಾಯಕ ಶಾಲೆಗಳಲ್ಲ ಒಳ್ಳೆಯ ಹೆಸರು 
ಪಡೆಯುವ ಆದಿವಾಸಿ ಮಕ್ಷಳು ತಮ್ಮನ್ನು. ತಮ್ಮ ಸಂಬಂಧಿಕರನ್ನು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲ್ಕೆ 2021 


06 


ಗೆಕೆಯ-ಗೆಳತಿಯರನ್ನು ನಿಕೃಷ್ಣವಾಗಿ ಕಾಣುವಂತಾಗುವ 
ಅಪಾಯವೂ ಇತ್ತು. ಅವರು ತಮ್ಮ ಮಕ್ಕಳಗೆ ಶಾಲೆಯಲ್ಲ 
ದೊರಕಿಸಬೇಕಾದುದು ಈ ರೀತಿಯ ಶಿಕ್ಷಣವಲ್ಲವೆಂಬ ವಿಚಾರವನ್ನು 
ಒತ್ತಿ ಹೇಆದರು. 


ವಿದ್ಯೋದಯ ಶಾಲೆಯು ತನ್ನ ಆವರಣದಲ್ಲ ಆದಿವಾಸಿ ಭಾಷೆಗಕಲ್ಪ 
ಮಾತನಾಡಲು ಮಕ್ನಳಗೆ ಮುಕ್ತವಾಗಿ ಅನುಮತಿ ನೀಡಿತು. ಆ 
ಪ್ರದೇಶದ ಇತರ ಖಾಸಗಿ ಹಾಗು ಸರ್ಕಾರಿ ಶಾಲೆಗಳು, ಆದಿವಾಸಿ 
ಮಕ್ಕಳ ಭಾಷೆಯನ್ನು ಬದಿಗೊತ್ತಿ, ಮಕ್ಷಳು ಶಾಲಾ-ಆವರಣದಲ್ಲ 
ತಮಿಅನಲ್ಲಯೇ ಮಾತನಾಡುವಂತೆ ತಾಕೀತು ಮಾಡುತ್ತಿದ್ದವು. 
ವಿದ್ಯೋದಯ ಶಾಲೆಯ ಶಿಕ್ಷಕಿಯೊಬ್ಬರು. ಆ ಶಾಲೆಯಲ್ಲ 
ಶಿಕ್ಷಕಿಯಾಗಿ ಸೇರಿದಾಗ, ಅದೇ ಮೊದಲ ಬಾರಿಗೆ ಶಾಲೆಯಲ್ಲ ತನ್ನ 
ಆಡುಭಾಷೆಯಲ್ಲ ಮಕ್ಷಳು ಮಾತನಾಡುತ್ತಿರುವುದನ್ನು ಕೇಳದ್ದಾಗಿ 
ಹೇಳದರು. ಆಕೆಗೆ ಅದೊಂದು ವಿಚಿತ್ರವೂ, ನೂತನವೂ ಆದ 
ಅನುಭವವಾಗಿತ್ತು. ಶಾಲೆಯ ಗೋಡೆಗಳ ನಡುವೆ ಆಕೆಯ ಭಾಷೆಗೆ 
ಎಡೆಯಿಲ್ಲದಂತೆ ಇದ್ದರೂ. ಅದು ಅಲ್ವ ನ್ಯಾಯ, ಔಚತ್ಯಪೂರ್ಣವೂ 
ಆಗಿ ತೋರಿತ್ತು. ಈ ಶಾಲೆಯಲ್ಲ ಮಕ್ಕಳು ಪ್ರವೇಶಿಸುತ್ತಿದ್ದಂತೆಯೇ 
ತಮ್ಮ ಮನೆಯ ಆಡುಭಾಷೆಯ ಬಧ್ವೆ ಮುಜುಗರಪಡುವಂತಹ 
ಸಂದೇಶವನ್ನು ರವಾನಿಸುವ ವಾತಾವರಣ ಎದುರಾಗುತ್ತಿರಅಲ್ಲ. 
ತಮಿಳು ಅಧಿಕೃತ ಬೋಧನಾ ಮಾಧ್ಯಮವಾಗಿದ್ದು. ಅದನ್ನು ಇನ್ನೂ 
ಕಅಸುತ್ತಿದ್ದರೂ. ಹಂತ-ಹಂತವಾಗಿ ಮಕ್ಷಳಗೆ 
ಪರಿಚಯುಸಲಾಗುತ್ತಿತ್ತು. ಉದಾಹರಣೆಗೆ. ವಿವಿಧ ಆದಿವಾಸಿ 
ಭಾಷೆಗಳಲ್ಲ ಕೆಂಪು ಬಣ್ಣಕ್ಕೆ ಬೇರೆ-ಬೇರೆ ಪದಗಳರುವ ಬಣ್ಣೆ ಹಾಗು 
ತಮಿ೪ನಲ್ಪ ಅದನ್ನು ಸೂಚಿಸುವ ಪದದ ಬಧ್ಣೆ ಶಿಕ್ಷಕರು ಮಕ್ನಳೊಡನೆ 
ಚರ್ಚಿಸುತ್ತಿದ್ದರು. 


'ಪ್ಲ' ಪ್ರಜ್ಞೆಯೊಡನೆ ಸಂಬಂಧ 


ಸಾಂಕೇತಿಕ ಒಡನಾಟವಾದಿಗಳ ಪ್ರಕಾರ ಈ ಶಾಲೆಯಲ್ಲ ಮಕ್ಕಳು 
ತಮ್ಮ ಪ್ಪಪ್ರಜ್ಞೆಯನ್ನು ಕಲ್ಪಕೊಳ್ಳುತ್ತಿದ್ದು, ಅದನ್ನವರು ಅಡಗಿಸಿಟ್ಟು- 

ಲು ಟಿ [ra] ಟಿ 
ಕೊಳ್ಳಬೇಕಾದ ಮತ್ತು ಮುಚ್ಚಕೊಳ್ಳಬೇಕಾದ, ರಹಸ್ಯದಂತೆ 
ಕಾಣುತ್ತಿರಅಲ್ಲ. ಬದಲಗೆ, ಅವರು ತಮ್ಮ ಸ್ವಪಜ್ಞೆಯ ವಿವಿಧ 
ಭಾಗಗಳೊಂದಿಗೆ ಸಂಭಾಷಣೆಗಳನ್ನು ಕಟ್ಟಕೊಳ್ಳುವ 
ಪ್ರಯತ್ನದಲ್ಲದ್ದರು. ವಿವಿಧ ಭಾಷೆಗಳ ನಡುವಿನ ಅಧಿಕಾರದ 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


ಸಂಬಂಧವನ್ನೇನೂ ಅವರು ಕಡೆಗಣಿಸಿರಲಲ್ಲ. ಮಕ್ಷಳು ಮತ್ತು 
ಶಿಕ್ಷಕರಿಬ್ಬರೂ ಘಂ ವ್ಯತ್ಯಾಸಗಳನ್ನು ಅರಿತಿದ್ದರು. ಹಾಗೆಯೇ 
ತಮಿಳು ಭಾಷೆಯ ಶಕ್ತಿಯನ್ನೂ ತಿಆದಿದ್ದರು. ಮಕ್ಕಳು ಶಾಲೆಯಲ್ಲ 
ಇಂದ್ಲೀಷನ್ನೂ ಕಆಯುತ್ತಿದ್ದು. ಅದನ್ನು ಕೂಡ ಚೆನ್ನಾಗಿಯೇ 
ಕಲಸಲಾಗುತ್ತಿತ್ತು. ಇಂದ್ದಿಷಿನಲ್ಲ ಮಾತನಾಡಬಲ್ಲ ಸಾಮರ್ಥ್ಯದ 
ವಿಚಾರದಲ್ಲ ಠ ಮಕ್ನಳು ನಿಜವಾಗಿಯೂ ಮೇದ್ದರು. ಈ ಮಕಳ 
ಸ್ವಂತ ಅಸ್ಕಿತೆ, ತಮಿಳು ಅಸ್ಕಿತೆ ಹಾಗು ಇಂದ್ದಿಷ್‌ ಮಾತನಾಡಬಲ್ಲ 
ಅಸ್ಕಿತೆಗಳ ನಡುವೆ ಸಂಬಂಧವೊಂದು ನಿರ್ಮಾಣವಾಗುತ್ತಿತ್ತು. 
ಇದೊಂದು ಹೊಸ ಬಗೆಯ ಅಸ್ಕಿತೆಯಾಗಿತ್ತು. ಸಂಕೋಚ, 
ಮುಜುಗರಗಳಂದ ತಮಿ೪ನಲ್ಲ ಮಾತನಾಡುವ, ಆದರೆ, ಗುಟ್ದಾಗಿ 
ತನ್ನು ಗೆಳೆಯ-ಗೆಳತಿಯರೊಂದಿಗೆ, ಕುಟುಂಬದ ಸದಸ್ಯರೊಂದಿಗೆ 
ಬೇರೊಂದು ಭಾಷೆಯಲ್ಲ ಉತ್ಸಾಹದಿಂದ ಮಾತನಾಡುತ್ತಿದ್ದ ಹಳೆಯ 
ಅಸ್ಕಿತೆಗಿಂತ ಇದು ವಿಭನ್ನವಾಗಿತ್ತು. ಬಐದಲಗೆ, ಮಕ್ಷಳು ಒಂದು 
ಕ್ರಿಯಾತ್ಮಕವೂ. ಆತ್ಮವಿಶ್ವಾಸವುಳ್ಳದ್ಧೂ ಆದ ಸ್ವಪ್ರಜ್ಞೆಯನ್ನು 
ನಿರ್ಮಿಸಿಕೊಳ್ಳುವತ್ತ ಭರದಿಂದ ಮುಂದೆ ಸಾಗುತ್ತಿದ್ದರು. 


ಸಾಂಪ್ರದಾಯಿಕ ಶಾಲಾಶಿಕ್ಷಣವು ಕೀಳರಿಮೆ ಮತ್ತು ಸಾಮರ್ಥ್ಯ 
ಹೀನತೆಯ ಅಸ್ಕಿತೆಯನ್ನು ಹುಟ್ಟುಹಾಕಿದ್ದ ಪರಿಸ್ಥಿತಿಯಲ್ಲ ಆದಿವಾಸಿ 
ಮುನ್ನೇಟ ಸಂಗಮ್‌ ಕೈಗೊಂಡ ಶೈಕ್ಷಣಿಕ ಕಾರ್ಯವು ಅದನ್ನು 
ಸರಿಪಡಿಸುವುದರಲ್ಲ ನಿರತವಾಗಿದೆ. ವಿದ್ಯೋದಯ ಶಾಲೆ ಹಾಗು 
ಆದಿವಾಸಿ ಮುನ್ನೇಟ್ರ ಸಂಗಮ್‌ನ ಚಟುವಟಕೆಗಳು ಯಾವ ರೀತಿ 
ಮಕ್ಷಳ ಅಸ್ಮಿತೆಯ ಪರಿಕಲ್ಲನೆಯಲ್ಲ ಮಾರ್ಪಾಡು ತರಲು 
ನೆರವಾಗುತ್ತಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಾಂಕೇತಿಕ 
ಒಡನಾಟವಾದವು ನಮಗೆ ದಾರಿತೋರುತ್ತದೆ. ಇಲ್ಲ ಬೇರೊಂದು 
ರೀತಿಯ ಆಂತರಿಕ ಸಂಭಾಷಣೆಗಳನ್ನು ಸಾಧ್ಯವಾಗಿಸಲಾಗಿದೆ. 
ಇವು ಸಾವಕಾಶವಾಗಿ ಮಕ್ಕಳ ಕ್ರಿಯೆಗಳಗೆ ಬಲತುಂಬುತ್ತಿದ್ದು. 
ಅವರಿಗೆ ಅಸ್ಮಿತೆಯ ಹೊಸ ಪ್ರಜ್ಞೆಯೊಂದನ್ನು ರೂಢಿಸಿಕೊಳ್ಳಲು 
ಹಾಗು ಪ್ರಸ್ತುತ ಜಗತ್ತಿನಲ್ಲ ಒ೦ದು ನೂತನವೂ, ಗೌರವಾಸ್ಷಿತವೂ 
ಆದ ಸ್ಥಾನವನ್ನು ಕಲ್ಪಸಿಕೊಳ್ಳಲು ಅವರಿಗೆ ನೆರವು ನೀಡುತ್ತಿದೆ. 


ಕೃತಜ್ಞತೆ 

ಈ ಲೇಖನ ಬರೆಯಲು ನೀಡಿದ ಬೆಂಬಲಕ್ಕಾಗಿ ರಮಾ ಶಾಸ್ತ್ರಿ ಬ. ರಾಮದಾಸ್‌ ಮತ್ತು 
ವಿದ್ಯೋದಯ ಶಾಲೆಯ ಎಲ್ಲಾ ಶಿಕ್ಷಕರಿಗೂ ಮತ್ತು ಆದಿವಾಸಿ ಮುನ್ನೇಟ್ರ 
ಸಂಗಮ್‌ನ ಎಲ್ಲಾ ಸದಸ್ಯರಿಗೂ ನಾನು ಆಭಾರಿಯಾಗಿದ್ದೇನೆ. 


Blackledge, David A., and Barry Dennis Hunt. “Micro-lnterpretive Approaches: An Introduction.” In Sociological Interpretations of Education, 233-48. 


Taylor & Francis, 1985. 


Madan, Amman, Rama Sastry, and B. Ramdas. “Social Movements and Educational Change: A Case Study of the Adivasi Munnetra Sangam.” Economic 


& Political Weekly 54, no. 5 (February 2, 2019): 45-52. 


Reay, Diane. “Finding or Losing Yourself? Working-Class Relationships to Education.” In The Routledge Falmer Reader in Sociology of Education, edited 


by Stephen Ball. London and New York: Routledge Falmer, 2004. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಅಮ್ಮನ್‌ ಮದನ್‌ ಅವರು ಚಂಡೀಘಫಡದ ಪಂಜಾಬ್‌ ವಿಶ್ವವಿದ್ಯಾಲಯದಲ್ಲ ಮಾನವಶಾಸ್ತ್ರವನ್ನೂ, ನವದೆಹಲಅಯ 
ಜವಹರಲಾಲ್‌ ನೆಹರೂ ವಿಶ್ವವಿದ್ಯಾಲಯದಲ್ಲ ಸಮಾಜಶಾಸ್ತವನ್ನೂ ಅಧ್ಯಯನ ಮಾಡಿದ್ದಾರೆ. ಪ್ರಸ್ತುತ ಅವರು ಅಜೀಂ 
ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಬೋಧಿಸುತ್ತಿದ್ದ. ಶಿಕ್ಷಣ ಹಾಗು ಸಾಮಾಜಕ ಅಸಮಾನತೆಯನ್ನು ಕುರಿತಾದ ಕೃತಿ 
ರಚನೆಯಲ್ಲ ತೊಡಗಿದ್ದಾರೆ. "ಶಿಕ್ಷಣ ಹಾಗು ಆಧುನಿಕತೆ" ಎಂಬ ಅವರ ಇತ್ತೀಚಿನ ಪುಸ್ತಕವನ್ನು ಏಕಲವ್ಯ ಪ್ರಕಟಸಿದೆ. 
ಇವರನ್ನು ಸಂಪರ್ಕಿಸಬಹುದಾದ ಇ-ಮೇಲ್‌ ವಿಳಾಸ: amman.madan @apu.edu.in 


ಅನುವಾದ: ಕುಶಾಲ್‌ ಜಬ ಎಸ್‌ | ಪರಿಶೀಲನೆ: ಲತಾ ಕೆಸಿ 


ಮಕ್ಕಳ ಮನಸ್ಸುಗಳಲ್ಲ ಅದರಲ್ಲೂ ವಿಶೇಷವಾಗಿ ಆರಂಭಕ ಪ್ರಾಥಮಿಕ ತರಗತಿಗಳಲ್ರ್ತನ 
ಮಕ್ಕಳಲ್ಲ ಬಹಳ ಕುತೂಹಲವಿರುತ್ತದೆ. ಅವರಲ್ಲ ಪ್ರಯೋಗದ ಕಿಡಿಯನ್ನು ಅಥವಾ 
ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸಿ ಉಳಸಿಕೊಂಡು ಹೋಗುವುದು ಶಿಕ್ಷಕರ 
ಜವಾಬ್ದಾರಿಯಾಗಿರುತ್ತದೆ. ಶಿಕ್ಷಕರು ತರಗತಿಯಲ್ಲ ಬಳಸುವ ಭಾಗವಹಿಸುವಿಕೆಯ 
ವಿಧಾನಗಳು ಮತ್ತು ಸಮೃದ್ಧ ಶೈಅಯಲ್ಲ ವಿಷಯವನ್ನು ಪ್ರಸ್ತುತಪಡಿಸುವುದರಿಂದ, 
ಇವೆಲ್ಲಾ ಮಕ್ಕಳ ತಿಳುವಳಕೆ ಹಾಗೂ ಗ್ರಹಿಕೆಯ ಮೇಲೆ ಮಾಂತ್ರಿಕ ಪ್ರಭಾವವನ್ನು 
ಜರುತ್ತದೆ. ಯಾವುದೇ ರೀತಿಯ ಭಯವಿಲ್ಲದೆ ವಿಷಯದಲ್ಪ್ಲ ಮಕ್ಕಳು ತೊಡಗುವುದು 
ಮತ್ತು ವಿಷಯವನ್ನು ಇಷ್ಟಪಡುವುದು ಕಅಕೆಯ ನಿರ್ಣಾಯಕ ಅಂಶಗಳು. 


-ಆಶಾ ಸಿಂಗ್‌, ಮಕ್ಕಳಲ್ಪ ಉತ್ಪಾಹದ ಜೀವಕಳೆ ತುಂಬ ಅವರ ಮನಸ್ತುಗಳೊಂದಿಗೆ 
ತೊಡಗುವುದು, ಪು.17 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


